RNI No. KARBIL /2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 | 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೩ , ೨೦೧೩ ( ಆಶ್ವಯುಜ ೧೧, ಶಕ ವರ್ಷ ೧೯೩೫) 
Bangalore , Thursday, October 3, 2013 ( Aashwayuja 11 , Shaka Varsha 1935 ) 


ಸಂಚಿಕೆ ೪೦ 
Issue 40 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ , 
ಕೋಲಾರ , ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ 


ಭೂಸ್ಕಾಧೀನ ಅಧಿನಿಯಮದ 6 (1) ನೇ ಪ್ರಕರಣದ ಮೇರೆಗೆ ಘೋಷಣೆ 


ಕ್ರಮಾಂಕ : RD - 12 - Bhuswatu- 2013 ದಿನಾಂಕ : 24/08/2013 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ಅಪ್ರೋಚ್ ರಸ್ತೆ ನಿರ್ಮಾಣಕ್ಕಾಗಿ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumkur ಜಿಲೆಯ ಜಿಲಾಧಿಕಾರಿಯವರು ಭೂಸ್ವಾಧೀನ 
ಕಾಯ್ದೆ 1894ರ ಕಲಂ 4 (1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: LAQ/SR/17/2012-13, ದಿನಾಂಕ : 28/09/2012ರ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 


ಮತ್ತು ಕರ್ನಾಟಕ ಕಾಯ್ಕೆ 33 / 1991 ರನ್ಮಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 
1894 )( 1) 5ಎ ಪ್ರಕರಣದ ( 2) ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲಾಧಿಕಾರಿಯವರು ನೀಡಿರುವ ವರದಿಯನ್ನು 
ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಮನದಟ್ಯಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 
6 ( 1) ನೇ ಪ್ರಕರಣದ ಮೇರೆಗೆ ಈ ಮೂಲಕಘೋಷಿಸಲಾಗಿದೆ . 


ವಿಶೇಷ ಭೂಸ್ಕಾಧೀನಾಧಿಕಾರಿ, Tumkur ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆಕೈಗೊಳ್ಳುವ ಎಲ್ಮಾ 
ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ 
ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷಭೂಸ್ಕಾಧೀನಾಧಿಕಾರಿ,Tumkurಇವರ ಕಛೇರಿಯಲ್ಲಿ ಇಡಲಾಗಿದೆ. 


( ೭೯೭) 


೭೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩ , ೨೦೧೩ 


ಭಾಗ ೬ 


ಅನುಸೂಚಿ 


ಜಿಲೆ : Tumkur 


ತಾಲೂಕು: Gubbi 


ಹೋಬಳಿ : ಸಿ . ಎಸ್ . ಪುರ 


ಗ್ರಾಮ : ಚಂಗಾವಿ 


Agricultural 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ 


ತರಹೆ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


ಸಾವಿತ್ರಮ್ಮ / ಕೋಂ ಈಶ್ವರಯ್ಯ 


43/*/2 ಬಾಗಾಯ್ತು | 199 


4471 


43/ 1 


0 . 4 . 00 


0 - 19 


199 


44/1 


43/1 . 


ಉಳಿಕೆ 


0 .4 . 00 


2 ಜವರೇಗೌಡ/ ಬಿನ್ ತಿಮ್ಮೇಗೌಡ 


43/*/3 ಬಾಗಾಯ್ತು | 


43/2 


43/ 4 


43/ 2 


0 - 17 


0.3.08 
0.3.08 


43 / 2 


ಗಡಿ 


434 


43/ 2 


3 


ಸಿ . ಟಿ. ಗಂಗಪ್ಪ / ಬಿನ್ ತಿಮೆಗೌಡ 


43/ */ 4 | ಬಾಗಾಯ್ತು 


43/ 3 


ಗಡಿ 


43/ 5 


ಉಳಿಕೆ 


0 .1 . 08 


0 - 08 


43/ 3 


ಗಡಿ 


43/ 5 


ಉಳಿಕೆ 


0 .1 . 08 


4 


ಸಿ. ಟಿ. ಗಂಗಪ್ಪ / ಬಿನ್ ತಿಮ್ಮೆಗೌಡ 


43 /*/5 ಬಾಗಾಯ್ತು | 43/4 


ಗಡಿ 


0 . 1 .08 


0 - 07 


43/ 4 


ಗಡಿ 


ಉಳಿಕೆ 


0 .1 . 08 


5 


ಸಿ. ಟಿ . ಗಂಗಪ್ಪ / ಬಿನ್ ತಿಮ್ಮೇಗೌಡ 


43/5 


ಗಡಿ 


ಉಳಿಕೆ 


0.2 .08 


0 - 12 


43/*/6 ಬಾಗಾಯ್ತು | 
| | | 43/5 | 
199/*/4 ಖುಷಿ 


ಗಡಿ 


: 


ಉಳಿಕೆ | 


0 . 2.08 


6 


ಸಬಿರಾಭೀ /ಗೌಸ್ ಫೀರ್‌ 


ಗಡಿ 


0 . 6 . 00 


0 -18 


ಗಡಿ 


ಉಳಿಕೆ 


43 


ಉಳಿಕೆ 


0 . 6 . 00 


Village Extents : 0 . 19 .00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩ , ೨೦೧೩ 


೭೯೯ 


ಅನುಸೂಚಿ 


ಜಿಲ್ಲೆ : Tumkur 


ತಾಲೂಕು: Gubbi 


ಹೋಬಳಿ : ಸಿ . ಎಸ್ . ಪುರ 


ಗ್ರಾಮ : ದೊಳೇನಹಳ್ಳಿ 


Agricultural 


ಚಕ್ಕು ಬಂದಿ 


ಭೂಸ್ವಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ . 


ತರಹ 


ಉತ್ತರ 


ಪೂರ್ವ | ದಕ್ಷಿಣ | ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


ಅಬ್ದುಲ್ ರಜಾಕ್ / ಲೇಟ್.. ಅಬ್ದುಲ್ ಸತ್ತಾರ್ ಸಾಬ್ 


43/*/11 


ಬಾಗಾಯ್ತು 


44 


ರಸ್ತೆ 


0 .6 . 00 


0 - 30 


44 


ಉಳಿಕೆ | ರಸ್ತೆ | 


ಗಡಿ 


|| 


0 . 6 . 00 


_ 2 ಅಬಲ್ ಜಲೀಲ್/ಲೇಟ್.. ಅಬುಲ್ ಸತ್ತಾರ್ ಸಾಬ್ | 


44/* /1 


ಖುಷಿ 


199 


43/ 11 


ಗಡಿ 


0 . 7 .08 


0 -45 


199 


ಉಳಿಕೆ 


43/ 11 


ಗಡಿ 


0.7.08 


Village Extents : 0 . 13 . 08 


ಅನುಸೂಚಿ 


ಜಿಲೆ : Tumkur 


ತಾಲೂಕು: Tumkur 


ಹೋಬಳಿ : ಹೆಬೂರು 


ಗ್ರಾಮ : ಲಿಂಗಾಪುರ 


Agricultural 


ಚಕ್ಕು ಬಂದಿ 


ಭೂಸ್ವಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ. ನಂ 


|| 


ತರಹೆ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


1 


ಕನ್ನಿಗಯ್ಯ / ಬಿನ್ ನರಸಿಂಹಯ್ಯ 


113/ */ 1 . 


115 


113/ 2 


114/1 


0.2.08 


0- 11 


115 


| ಉಳಿಕೆ | 113/ 2 


114/11 


0 . 2 . 08 


_ 2 ಅಬ್ದುಲ್ ಕರೀಂ/ ಬಿನ್ ಮಹಮದ್ ಹಸನ್ ಸಾಬ್ 


| 113/*/2 | 


ತರಿ 


| 113/1 | ಉಳಿಕೆ | ಉಳಿಕೆ | 


114/2 


| 


0 .13.08 


| 0-60 


113/ 

11 ಉಳಿಕೆ ಉಳಿಕೆ | 114/2 


0 .13. 08 


೮೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩ , ೨೦೧೩ 


ಭಾಗ ೬ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು ಸನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


3 


ಮಹಮದ್ ಸಾಬ್ ಉರುಫ್ ನನ್ನಾಸಾಬ್ / ಹಸನ್ ಸಾಬ್ 


114 / */1 


115 


113/4 


114 /2 


ಉಳಿಕೆ 


0.6 . 00 


0 - 19 


115 


11374 


114 / 2 


ಉಳಿಕೆ 


0.6.00 


ಖಾದಿರ್ ಕೌಸರ್ ಕೋಂ ಮಹಮ್ಮದ್ ಯಕ್ಕಾಲ್ / 


114 /* / 2 


114 / 1.. 


ಗಡಿ 


0.12 . 00 , 


0 - 66 


114/1 


113/ 2 


ಗಡಿ 


ಉಳಿಕೆ 


0.12.00 


5 ಪೈರೋಜ್/ ಬಿನ್ ಖಾದರ್ ಮೀರ್ಸಾಬ್ 


115/*/* 


ತರಿ 


113 


ಉಳಿಕೆ 


118 


ಉಳಿಕೆ 


0.17. 00 


0- 37 


113 | 


ಉಳಿಕೆ 


118 


ಉಳಿಕೆ 


0.17 .00 


6 


] H . S .ಸಿದ್ದಯ್ಯ /ಸಿದನರಸಯ್ಯ 


116/*/1 | 


ತರಿ 


ಕಾಲುವೆ 


ಉಳಿಕೆ 


115 


11773 


0.5.00 


0-29 


ಕಾಲುವೆ 


ಉಳಿಕೆ 


115 


117/ 3 


0 . 5 .00 


7 


ಗಂಗಮ್ಮ / ಲೇ ಹೆಚ್ ಎನ್ ಲಕ್ಷ್ಮೀನರಸೇಗೌಡ 


116 /*/ 2 


ತರಿ 


ಕಾಲುವೆ 


116/3 


115 


116/1 


0.5. 00 


0- 29 


ಕಾಲುವೆ | 116 / 3 


115 


116/1 


0.5.00 


8 ಷಜಾದಿ ಬೇಗಂ/ ಕೋಂ ಮೋಹದೀನ್‌ಫೀರ್ ಸಾಬ್ಯಾನ್‌ಸಾಬ್ 


124/*/1 . 


ಖುಷಿ 


125 / 3 


126 


ಚಾನಲ್ 


0.6. 00 


0- 26 


125/3 


126 | 


ಚಾನಲ್ 


ಉಳಿಕೆ 


0.6 .00 


9 ( ಫೀರ್‌ ಪಾಷಾ ಉರುಫ್ ಖಾಸಿಂ ಫೀರ್‌/ ಖಾದರ್‌ ಫೀರ್‌ 


125 / */ 3 


ಖುಷಿ 


ಗಡಿ 


ಉಳಿಕೆ 


ಚಾನಲ್ | 125 , 124 


0.17. 00 


0- 72 


ಗಡಿ 


ಉಳಿಕೆ | ಚಾನಲ್ | 125 , 124 


0 .17. 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩ , ೨೦೧೩ 


೮೦೧ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಕ್ರ . ಸಂ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


10 ಗುಲಾಬ್ ಜಾನ್ /ಲೇದಸ್ತಗೀರ್‌ ಪೀರ್‌ 


126/ */ * || 


ಖುಷಿ 


ಗಡಿ 


ಚಾನಲ್ 


125, 124 


| 


0 .19. 00 


0 - 81 


ಗಡಿ 


ಉಳಿಕೆ 


ಚಾನಲ್ 


125 , 124 


0 .19.00 


Village Extents: 2.23 .00 
Agricultural Total Extents : 3. 15 .8 .00 


DESIGNATION : SLAO 


LAOCIRCLE : ವಿಶೇಷಭೂಸ್ವಾಧೀನಾಧಿಕಾರಿ 
LAOLOCATION : Tumkur 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ) 

FRRIAGE 


. 


E 


° 


° 


° 


° 


° 


° 


° 


° 


° 


° 


° 


° 


° 


THAT IT 


S 


° 


° 


181 


--ು 


5 , 


° 


° 


S 


+ 


hು ? 


° 


° 


- 


° 


| 


ಕಳಳಜ ಕಳ 


° 


ಜ6 


ಜಳಕ 


. 


| 


STATNM 


* 


° 


° 


KEEYI 


- 


° 


° 


ಕಳು 


-- 


GK 


TALE 


t 


PR - 148 
SC- 5 


- 


° 


° 


* 


- 


: 


° 


° 


- 


M 


° 


° 


- 


Hist 
? 


- 


° 


° 


- 


- 


- 


- 


- 


- 


- 


- 


- 


- 


ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Kolar ಜಿಲೆ , Kolar 
ಭೂಸ್ಕಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984 ) ಕಲಂ 4 ( 1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ/SR/ 35- 2011 -12 ದಿನಾಂಕ 03/ 09/2013 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಚಿಕ್ಕಬಳ್ಳಾಪುರ -ಕೋಲಾರ ಮಾರ್ಗದ ರೈಲ್ವೆ ಲೈನ್ ಗೇಜ್ ಪರಿವರ್ತನೆಗಾಗಿ ಭೂ ಸ್ವಾಧೀನ 
ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ಕಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ ( 1) ನೇ ಉಪಪಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ಸಹಾಯಕ ಆಯುಕ್ತರುಕೋಲಾರ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 


೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩ , ೨೦೧೩ 

ಭಾಗ ೬ 
ಸದರಿ ಅಧಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಯಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು, ಸಹಾಯಕ 
ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ , 

ಕೋಲಾರ ಇವರನ್ನು ನೇಮಕ ಮಾಡಿರುತ್ತೆ . 
ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ 
ಸಾಲಿನ ಕರ್ನಾಟಕ ಅಧಿನಿಯಮ 33ರಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3 ( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ 
ಸರ್ಕಾರವು ನೇಮಕ ಮಾಡಲಾದ ಸಹಾಯಕ ಆಯುಕ್ತರು, ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ, 

ಕೋಲಾರ, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ 
LAQ/ SR/ 35 -2011-12ನ್ನು ನೋಡಿ, 


ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ 
ಜಮೀನಿನಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆಕೊಡಲಾಗಿದೆ . ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ , ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , Kolar ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ , ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ 


ಅನುಸೂಚಿ 


ತಾಲೂಕು: Kolar 


ಹೋಬಳಿ : ಸುಗಟೂರು 


ಗ್ರಾಮ : ತೂರಂಡ ಹಳ್ಳಿ 


ಜಿಲೆ : Kolar 
Agricultural 


ಚಕ್ಕು ಬಂದಿ 


ಕ್ರ . ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ . 


ತರಹ 


ಭೂ ಸ್ನಾಧೀನ ವಿವರ 
ವಿಸ್ತೀರ್ಣ | ಮೌಲ್ಯ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ಚಿಕವೀರಪ್ಪ /ಬೀರಪ್ಪ 


66/ */ 1 | 


ಖುಷಿ | ಸ . ನಂ . 67 | 


ಸ . ನಂ .70 | 


ಸ . ನಂ . 79 


ಸ. ನಂ . 65 


0 .16. 00 . 00 


0 - 70 


ಚೌಡಮ್ಮ / ಲೇಟ್ ಮುನಿವೆಂಕಟಪ್ಪ 


68/* / 4 


ಖುಷಿ 


| ಸ . ನಂ . 69 


ಸ . ನಂ . 82 


ಸ. ನಂ . 70 


ಸ. ನಂ . 68/ 3 


0.16 .00 . 00 
0 . 07.00 . 00 | 
0. 07 .00.00 


0- 28 


ಸ . ನಂ . 69 


ಸ . ನಂ . 82 


ಸ . ನಂ .70 


ಸ. ನಂ . 68 / 3 


3 [ ಮುನವೆಂಕಟಪ್ಪ /ಸೊಣ್ಣಪ್ಪ 


82/ */* 


ಖುಷಿ 


ಸ . ನಂ . 81 . 


ಸ . ನಂ . 70 


ಸ . ನಂ . 70 


ಸ. ನಂ .60 


0 . 25 .00.00 


| 


0 - 92 


ಸ. ನಂ . 70 | 


ಸ . ನಂ . 60 


0 . 25 .00. 00 


4 ಕೃಷ್ಣಪ್ಪ /ನಾಗಪ್ಪ 


81/*/* 


ಸ . ನಂ . 81 . ಸ. ನಂ . 70 
| ಖುಷಿ | ಸ. ನಂ .70 ಸ. ನಂ. 70 | 

ಸ . ನಂ . 70 | | ಸ . ನಂ . 70 


ಸ . ನಂ . 82 


ಸ. ನಂ . 69 


0.10 . 00. 00 | 


0- 37 


ಸ . ನಂ . 82 


ಸನಂ.69 


0 .10.00. 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩ , ೨೦೧೩ 


osoa 


ಭೂ ಸ್ವಾಧೀನ ವಿವರ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಚಕ್ಕು ಬಂದಿ 
ಸರ್ವೆ ನಂ . ತರಹೆ 
ಉತ್ತರ | ಪೂರ್ವ 

ದಕ್ಷಿಣ 
70/*/P25 | ಖುಷಿ | ಸ. ನಂ . 89 | ಸ. ನಂ . 70 | ಸ. ನಂ . 99 


ವಿಸ್ತೀರ್ಣ 


ಮೌಲ್ಯ, 


ಪಶ್ಚಿಮ 
ಸ. ನಂ . 97 , 98 | 


5 


ಮುನಿವೆಂಕಟಪ್ಪ /ಸೋಣಪ್ಪ 


| 


0. 30 . 00 . 00 


1 - 05 | 


ಸ . ನಂ . 89 


ಸ . ನಂ . 70 


ಸ . ನಂ . 99 - ಸ. ನಂ . 97 , 98 0 . 30 . 00 . 00 

Village Extents 2 .08 .00. 00 
Agricultural Total Extents: 2 .08 . 00 .00 


DESIGNATION : ಸಹಾಯಕ ಆಯುಕ್ತರು 
LAOCIRCLE : ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ-ವಿಭಾಗ 
LAOLOCATION :ಕೋಲಾರ 


ಜಿಲ್ಯಾಧಿಕಾರಿಗಳು 


Kolar ಜಿಲೆ . 


° 


E 


° 


° 


° 


. 


| 


" 


7 


-T 


F 


12 


° 


° 


ಕಳI 


|1 


SYM 


= 
4 


° 


° 


15554 


ಕಳಶ 


G ? 


° 


ಇl 


! 


15 


° 


> 


cl 


3 


° 


14 


° 


E2K4 SI 


Rs 


452ಈಜು 


= 


° 


ತಳಸs. 


| 


²012 


° 


• 


4EES 

ST 


° 


Kಳwಳು 

* 


° 


° 


- 


° 


= 


²425 


L 


PR - 149 
SC- 5 


° 


° 


> 


22211 

, 


24 


451 


= 


° 


5 


° 


ಕ 


14 


M 


= 


L 


° 


° 


ಳ 


° 


° 


411 


CRICE 


5 


° 


- - - 


- - - - - 


. 


ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Kolar ಜಿಲೆ , Kolar 
ಭೂಸ್ಕಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984 ) ಕಲಂ 4 ( 1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ/SR15- 2010- 11 ದಿನಾಂಕ 03/ 09 / 2013 
ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ Yaragola Kudiyuva Neerege Bhu Swadina ಎಂದು ಕರ್ನಾಟಕ ಸರ್ಕಾರದವರಿಗೆ 
ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ ( 1) ನೇ ಉಪಪಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2 ) ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ಸಹಾಯಕ ಆಯುಕ್ತರುಕೋಲಾರ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

ಸದರಿ ಅಧಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು, ಸಹಾಯಕ 
ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ, 

ಕೋಲಾರ ಇವರನ್ನು ನೇಮಕ ಮಾಡಿರುತ್ತೆ . 
ಸದರಿ ಜಮೀನಿನಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ 
ಸಾಲಿನ ಕರ್ನಾಟಕ ಅಧಿನಿಯಮ 33ರಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3 ( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ 


೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩ , ೨೦೧೩ 

ಭಾಗ ೬ 
ಸರ್ಕಾರವು ನೇಮಕ ಮಾಡಲಾದ ಸಹಾಯಕ ಆಯುಕ್ತರು, ಸಹಾಯಕ ಆಯುಕ್ತರ ಕಛೇರಿ, ಕೋಲಾರ ಉಪ- ವಿಭಾಗ, 

ಕೋಲಾರ, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ 
LAQ/ SR/ 15 -2010 - 11ನ್ನು ನೋಡಿ, 

- ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ 
ಜಮೀನಿನಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು ಅಭಿವೃದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , Kolar ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು, ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


ಅನುಸೂಚಿ 


ತಾಲೂಕು: Bangarpet 


ಹೋಬಳಿ : ಬೂದಿಕೋಟೆ 


ಗ್ರಾಮ : ಪಲಮಡುಗು 


ಜಿಲೆ : Kolar 
Agricultural 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ . 


ವೆಂಕಟೇಶಮ / ಮುನಿವೆಂಕಟಪ್ಪ 


20 /*/ p44 


ಚಕ್ಕು ಬಂದಿ 

ಭೂ ಸ್ವಾಧೀನ ವಿವರ 
ತರಹೆ 
- ಉತ್ತರ | ಪೂರ್ವ 

ದಕ್ಷಿಣ 

ಪಶ್ಚಿಮ | ವಿಸ್ತೀರ್ಣ | ಮೌಲ್ಯ 
ಖುಷಿ ಸರ್ಕಾರಿಗೋಮಾಳ ವೆಂಕಟರಾಜಮ್ಮ ಮುನಿಯಮ್ಮನಜಮೀನು| ಸರ್ಕಾರಿಗೋಮಾಳ 1 . 00. 00. 00 

ಸರ್ಕಾರಿ ಗೋಮಾಳ ವೆಂಕಟರಾಜಮ್ಮ ಮುನಿಯಮ್ಮನ ಜಮೀನು| ಸರ್ಕಾರಿ ಗೋಮಾಳ 1 . 00 . 00 . 00 
ಖುಷಿ | ಕುಳ್ಳಪ್ಪ ಮುನಿಷ್ಕಾಮಪ್ಪ | ಸರ್ಕಾರಿ ಜಮೀನು | ಸರ್ಕಾರಿಗೋಮಾಳ 2 .00 .00 .00 4 .00 | 

2. 00. 00 .00 
Village Extents: 3.00 . 00.00 
Agricultural Total Extents : 3.00 .00.00 


ಮುನಿಯಮ್ಮ / ವೆಂಕಟಗಿರಿಯಪ್ಪ 


20/ */ p55 


DESIGNATION : ಸಹಾಯಕ ಆಯುಕ್ತರು 
LAOCIRCLE : ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ 
LAOLOCATION :ಕೋಲಾರ 


ಜಿಲಾಧಿಕಾರಿಗಳು 
Kolar ಜಿಲೆ . 


H 


- 


L 


- 


- 


- 


- 


- 


- 


೨ 


ಎ 


° 


{! 


° 


44 


GS 
15 

- 
TATTEET 


° 


ಕಳಕಳ 


LTI 


1413TI 


3°ER 


6547 


ಕಳ 


KIFFE 


° 


568 


Fಹಿ? 


ವ 


° 


LEFT 


EL 


CPI 


ಆ 


41 


° 


Ex 


Exhaus!! 


° 


° 


PR - 150 
SC- 5 


LYm 


° 


S 


F 


° 


° 


I 


= 


= 


= 


= 


= 


= 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ -2, ಬೆಂಗಳೂರು 


